ಕರ್ನಾಟಕ ವಿಧಾನ ಪರಿಷತ್ತು 


ಚುಕ್ಕೆ ಗುರುತಿಲ್ಲದ ಪ್ರಶ್ನೆ ಸಂಖ್ಯೆ 


ಸದಸ್ಯರ ಹೆಸರು 


ಉತ್ತರಿಸುವ ದಿನಾಂಕ 
ಉತ್ತರಿಸುವ ಸಚಿವರು 


: 340 
: ಶ್ರೀ ಹೆಚ್‌. ಎಂ. ರಮೇಶ್‌ ಗೌಡ 
(ವಿಧಾನ ಸಭೆಯಿಂದ ಚುನಾಯಿತರಾದವರು) 
: 17.07.2019 
: ಮಾನ್ಯ ಕಂದಾಯ ಸಚಿವರು 


ಶ್ನೆ 


(Ww 


ಉತ್ತರ 


3) 8 


ರಾಜ್ಯದಲ್ಲಿ ಈವರೆಗೆ ಒತ್ತುವರಿಯಾಗಿರುವ 
ಗೋಮಾಳಗಳ ಸಂಖ್ಯೆ ಎಷ್ಟು; ಒತ್ತುವರಿಯಾದ 
ಗೋಮಾಳಗಳನ್ನು ಹಿಂಪಡೆಯಲಾಗಿಡೆಯೇ; 
ಒತ್ತುವರಿದಾರರ ವಿರುದ್ಧ ಯಾವ 
ಕ್ರಮಕ್ಕಿಗೊಳ್ಳಲಾಗಿದೆ; (ವಿವರ ನೀಡುವುದು) 


ರಾಜ್ಯದ ಒತ್ತವರಯಾಗರುವ ಗಾಮಾ 
ಪ್ರಕರಣ ಸಂಖ್ಯೆ 256076. 


ಸದರಿ ಗೋಮಾಳ ಒತ್ತುವರಿ ಮಾಡಿರುವವರ 
ವಿರುದ್ಧ ಕರ್ನಾಟಕ ಭೂ ಕಂದಾಯ ಕಾಯ್ದೆ, 1964ರ 
ಕಲಂ 192- ಮತ್ತು 192-ಬಿ ರೀತ್ಯಾ 
ಕ್ರಮವಹಿಸಲಾಗುತ್ತಿದೆ ಹಾಗೂ ಕರ್ನಾಟಕ ಭೂ ಕಬಳಿಕೆ 


ನಿಷೇಧ ವಿಶೇಷ ನ್ಯಾಯಾಲಯದಲ್ಲಿ ಒತ್ತುವರಿದಾರರ 


ವಿರುದ್ಧ ಪ್ರಕರಣ ದಾಖಲಿಸಿ, ನಿಯಮಾನುಸಾರ 
ಗೋಮಾಳ ಭೂಮಿಯನ್ನು ತೆರವುಗೊಳಿಸಲು 
ಕ್ರಮವಹಿಸಲಾಗುತ್ತಿದೆ. | 
ಅ) ರಾಜ್ಯದ" ಬಹುತೇಕ "ತಾಲ್ಲೂಕು" ಇಷ ಇಲ್ಲ. | 
ರೈತರ ಆರ್‌.ಟಿ.ಸಿ.ಯಲ್ಲಿ ಬೆಳೆ ನೋಂದಾವಣಿ, 
ಪಹಣಿ ನೋಂದಾವಣಿ ಮುಂತಾದ ಕೆಲಸಗಳು 
ಸುಸೂತ್ರವಾಗಿ ಆಗುತ್ತಿಲ್ಲ ಎನ್ನುವ ದೂರುಗಳು [ 
ಸರ್ಕಾರದ ಗಮನಕ್ಕೆ ಬಂದಿದೆಯೇ; ಬಂದಿದ್ದಲ್ಲಿ, 
ಯಾವ ಕ್ರಮ ಕೈಗೊಳ್ಳಲಾಗಿದೆ; | ; 
ಇಪ) ತಾಲ್ಲೂಕು ಕಚೇರಿಯ ಭೂಮಿ `ಕೇಂದ್ರವನ್ನು ಸರ್ಕಾರದ ಇಂತಹ 


ಖಾಸಗಿ ನಿರ್ವಹಣೆಗೆ ಕೊಡಬೇಕೆನ್ನುವ ಆಗ್ರಹ 
ಕೇಳಿ ಬಂದಿದ್ದು ಈ ಕುರಿತು 
ನಿಲುವೇನು; 


ಸರ್ಕಾರದ |. 


ಮುಂದೆ 
ಪ್ರಸ್ತಾವನೆಗಳಿರುವುದಿಲ್ಲ. ು 


ಮು 


ಈ) 


ತಾಲ್ಲೂಹ”` "ಹೋಬಳಿ 'ಕೇಂದ್ರಗಳ ವ್ಯಾಪ್ತಿಯಲ್ಲಿ 
ಜಮೀನುಗಳ ಸರ್ವೆ ಕಾರ್ಯ ಸಮರ್ಪಕವಾಗಿ 
ನಡೆಯುತ್ತಿಲ್ಲ ಎನ್ನುವ ಆರೋಪಗಳು ಕೇಳಿ 
ಬಂದಿರುವುದು ಸರ್ಕಾರದ ಗಮನಕ್ಕೆ 
ಬಂದಿದೆಯೇ; ಸರ್ವೆ ಅಧಿಕಾರಿಗಳ ನೇಮಕಾತಿ 
ಪ್ರಕ್ರಿಯೆ ಈಗ ಯಾವ ಹಂತದಲ್ಲಿದೆ? 


-| ಅಭ್ಯರ್ಥಿಗಳು ಲಭ್ಯವಿರುವುದಾಗಿ - ಆಯ್ಕೆ, ಪಟ್ಟಿಯನ್ನು 


ಭೂಮಾಪನ" ಇಲಾಖೆಯಲ್ಲಿ" ಖಾಲಿ ಇದ್ದ 
ಭೂದಾಖಲೆಗಳ ಸಹಾಯಕ ನಿರ್ದೇಶಕರ ಹುದ್ದೆಗಳಲ್ಲಿ 
ನೇರ ನೇಮಕಾತಿಯಿಂದ ಭರ್ತಿ ಮಾಡಬೇಕಾಗಿದ್ದ 54 
ಹುದ್ದೆಗಳನ್ನು ಭರ್ತಿ ಮಾಡಲು ಕರ್ನಾಟಕ ಲೋಕಸೇವಾ 
ಆಯೋಗವನ್ನು ಕೋರಲಾಗಿತ್ತು ಈ ಪೈಕಿ 53 


ಕಳುಹಿಸಿದ್ದು, ಸದರಿ 53 ಅಭ್ಯರ್ಥಿಗಳಲ್ಲಿ ಸಿಂಧುತ್ವ 
ಪ್ರಮಾಣ ಪತ್ರ ಮತ್ತು ಪೋಲಿಸ್‌ ವರದಿ ಸ್ವೀಕೃತವಾದ 32 
ಅಭ್ಯರ್ಥಿಗಳಿಗೆ ದಿನಾಂಕ:16.02.2019 ರಂದು ನೇಮಕಾತಿ 


ಆದೇಶವನ್ನು ನೀಡಲಾಗಿದೆ. 


PEN 
ಈ ಪೈಕ 29 ಅಭ್ಯರ್ಥಿಗಳು ಕರ್ತವ್ಯಕ್ಕೆ ಹಾಜರಾಗಿರುತ್ತಾರೆ. 
ಕರ್ತವ್ಯಕ್ಕೆ ಹಾಜರಾಗದ 03 ಅಭ್ಯರ್ಥಿಗಳಿಗೆ ಅಂತಿಮ 
ನೋಟಿಸ್‌ ನೀಡಲಾಗಿತ್ತು. ಆದರೂ ಸಹ ಕರ್ತವ್ಯಕ್ಕೆ" ವರದಿ 
ಮಾಡಿಕೊಂಡಿರುವುದಿಲ್ಲ. 


ಸಿಂಧುತ್ವ ಪ್ರಮಾಣ ಪತ್ರ ಮತ್ತು ಹೋಲಿಸ್‌ ವರದಿ 
ಸ್ಟೀಕರಿಸವ 21 ಅಭ್ಯರ್ಥಿಗಳಿಗೆ ಅಂತಿಮ ನೋಟಿಸ್‌. ನೀಡಿ, 
ಸಕ್ಷಮ 'ಪ್ರಾಧಿಕಾರಗಳು ಕೋರಿರುವ ಮಾಹಿತಿ/ 
ದಾಖಲೆಗಳನ್ನು ಒದಗಿಸಲು ಸೂಚಿಸಲಾಗಿದೆ. ಅಗತ್ಯ ' 
ದಾಖಲೆಗಳು ಸಲ್ಲಿಸದಿದ್ದಲ್ಲಿ ಅಂತಹ ' ಅಭ್ಯರ್ಥಿಗಳೊಂದಿಗೆ 
ಕರ್ತವ್ಯಕ್ಕೆ ಹಾಜರಾಗದ 03 ಅಭ್ಯರ್ಥಿಗಳನ್ನು ಸೇರಿದಂತೆ 
ಕೆ.ಪಿ.ಎಸ್‌.ಸಿ ಗೆ ಮಾಹಿತಿ ನೀಡಿ "ಹೆಚ್ಚುವರಿ "ಪಟ್ಟಿಯಲ್ಲಿನ 
ಅಭ್ಯರ್ಥಿಗಳ . ಮಾಹಿತಿ ಪಡೆದು ನೇಮಕಾತಿ “ಪಕಿಯೆ 
ಪೂರ್ಣಗೊಳಿಸಲಾಗುವುದು. 


ಮುಂಬಡ್ತಿಯಿಂದ' ಭರ್ತಿ" ಮಾಡಬೇಕಾದ 54 
ಭೂದಾಖಲೆಗಳ ಸಹಾಯಕ ನಿರ್ದೇಶಕರ 'ಹುದ್ದೆಗಳನ್ನು 


ಸರ್ಕಾರದ , ಆದೇಶದಂತೆ . ಜೇಷ್ಠತಾ ಪಟ್ಟಿಯನ್ನು | 


ಪುನರಾವಲೋಕಿಸಿ ತಾತ್ಕಾಲಿಕ ಪಟ್ಟಿಯನ್ನು 
ಪ್ರಕಟಿಸಲಾಗಿದೆ. ಸ್ಥೀಕೃತವಾಗುವ . ಆಕ್ಷೇಪಣೆಗಳನ್ನು 
ಪರಿಶೀಲಿಸಿ ಅಂತಿಮ ಜೇಷ್ಟತಾ ಪಟ್ಟಿಯನ್ನು ಪ್ರಕಟಿಸಿದ 


| 
ಸಂಖ್ಯೆ: ಆರ್‌ಡಿ 14 ಎಲ್‌ಜಿಕ್ಕೂ 2019 


ನಂತರ ಮುಂಬಡ್ತಿ ಪಕ್ರಿಯೆ ಪ್ರಾರಂಭಿಸಲಾಗುವುದು. 


OO — 
(ಆರ್‌.ವಿ.ದೇಶಪಾಂಡೆ) 
ಕಂದಾಯ ಸಚಿವರು 


